ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ರಾಜ್ಯದಲ್ಲಿ ಎಂಡೋಸಲ್ಪನ್‌ನಿಂದ ಪೀಡಿತರಾಗಿ ಮೃತಪಟ್ಟಿವರ ಬಗ್ಗೆ 
ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿರುವವರು)- 


1009 (1205) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ರಾಜ್ಯದಲ್ಲಿ ಇದುವರೆಗೂ ಎಂಡೋಸಲ್ಪನ್‌ನಿಂದ ಪೀಡಿತರಾಗಿ ಎಷ್ಟು ಜನ ಮೃತಪಟ್ಟಿದ್ದಾರೆ; 
(ಮಹಿಳೆ, ಮಕ್ಕಳು ಮತ್ತು ಪುರುಷರ ಜಿಲ್ಲಾವಾರು ಹಾಗೂ ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಮೃತರ ಕುಟಿಂ೦ಬಗಳಿಗೆ ಸರ್ಕಾರ ಇದುವರೆಗೂ ನೀಡಿರುವ ಪರಿಹಾರವೇನು; 


(ಇ) ಎಂಡೋಸಲ್ಪನ್‌ ಪೀಡಿತರ ಮರು ವಸತಿಗೆ (Rಗabitatiಂn) ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 
ಹಾಗಿದ್ದಲ್ಲಿ, ಇದುವರೆಗೂ ಆಗಿರುವ ಪ್ರಗತಿ ಏನು; 


(a 


(ಈ) ರಾಜ್ಯದಲ್ಲಿ ಎಂಡೋಸಲ್ಪನ್‌ನಿಂದ ತೊಂದರೆಗೊಳಗಾದ ಪ್ರದೇಶಗಳೆಷ್ಟು; ಅವು ಯಾವುವು? 


